ಕರ್ನಾಟಿಕ ವಿಧಾನ ಪರಿಷತ್ತು 


ಪ್ರ 
en 


ಸಂಖೆ 


ಚುಕ್ಕೆ ಗುರುತಿಲ್ಲದ j 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1323 


ಶ್ರೀ ಎಸ್‌. ರುದ್ರೇಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


21-12-2018 


ಮಾನ್ಯ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರು. 


ಕ್ರ.ಸಂ ಪ್ರಶ್ನೆ ಉತ್ತರ 

ಅ) | ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ ರಾಜ್ಯದ 
ಯೋಜನೆಯಾದ (AMಔRUT) ಅಮ್ಯತ್‌ |5 ವರ್ಷಗಳ ರೂ.4952.87 ಕೋಟಿ ಮೊತ್ತದ ವಾರ್ಷಿಕ ಕ್ರಿಯಾ 
ಯೋಜನೆಗೆ ರಾಜ್ಯ ಸರ್ಕಾರಕ್ಕೆ | ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅಪೆಕ್ಸ್‌ ಸಮಿತಿಯ | 
ನೀಡಿರುವ ಜಿಲ್ಲಾವಾರು ಅನುದಾನ | ಅನುಮೋದನೆ ನೀಡಲಾಗಿದೆ. ಸೆದರಿ ಯೋಜನೆಯಡಿ ರಾಜ್ಯದ 
ಎಷ್ಟು; ಇದರ ಕಾರ್ಯ ಪ್ರಗತಿ|27 ನಗರಗಳು ಆಯ್ಕೆಯಾಗಿದ್ದು, ಅವುಗಳಿಗೆ ಹಂಚಿಕೆ 


ಯಾವ ಹಂತದಲ್ಲಿದೆ; ಈ ಯೋಜನೆಯ 


ಆಶಯದಂತೆ ಪರಿಸರಕ್ಕೆ 
ಧಕ್ಕೆಯಾಗದಂತೆ ಅನುಷ್ಠಾನ 
ಗೊಳಿಸಲಾಗುತ್ತಿದೆಯೇ: 


ಮಾಡಲಾದ ಅನುದಾನದ ವಿವರಗಳನ್ನು ಅನುಬಂಧ-! ರಲ್ಲಿ 
ನೀಡಿದೆ. - 


ಂಶೋಜನೆಯಡಿ ಕೈಗೊಂಡ ರೂ.4952.87 ಕೋಟಿ 
ಮೊತ್ತದ 405 ಕಾಮಗಾರಿಗಳಲ್ಲಿ ರೂ.22.77 ಕೋಟಿ ಮೊತ್ತದ 
46 ಕಾಮಗಾರಿಗಳು ಪೂರ್ಣಗೊಂಡಿವೆ. ರೂ.4583.19 ಕೋಟಿ 
ಮೊತ್ತದ 252 ಕಾಮಗಾರಿಗಳಿಗೆ ಕಾಂರ್ಯಾದೇಶ ನೀಡಲಾಗಿದ್ದು, 
ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದೆ. 
ರೂ.579.02 ಕೋಟಿ ಮೊತ್ತದ 105 ಕಾಮಗಾರಿಗಳು ಟೆಂಡರ್‌ 
ಪ್ರಕ್ರಿಯೆಯಲ್ಲಿವೆ ಮತ್ತು ರೂ. 296 ಕೋಟಿ ಮೊತ್ತದ 2 


ಕಾಮಗಾರಿಗಳಿಗೆ ಟೆಂಡರ್‌ ಕರೆಯಬೇಕಿದೆ. ವಿವರಗಳನ್ನು 
ಅನುಬಂಧ-2 ರಲ್ಲಿ ನೀಡಿದೆ. ಯೋಜನೆಯಡಿ ನವೆಂಬರ್‌ 
2018ರ ಅಂತ್ಯಕ್ಕೆ ಒಟ್ಟು ರೂ.1487.02 ಕೋಟಿಗಳು, 
ವೆಚ್ಚವಾಗಿದೆ. 


ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 
ಅನುಮೋದನೆ ಪಡೆದು, ಮಲಿನ ನೀರು ಶುದ್ಧೀಕರಣಗಾರ 
ಘಟಿಕವನ್ನು ನಿರ್ಮಿಸಲಾಗುತ್ತಿದೆ. CPHEEO Norms ಗಳಂತೆ 
ಮಲಿನ ನೀರನ್ನು ಶುದ್ಧೀಕರಿಸಿ, ಶುದ್ಧೀಕರಿಸಿದ ನೀರನ್ನು 
ನೈಸರ್ಗಿಕ ನಾಲೆಗಳಿಗೆ ಬಿಡಲಾಗುವುದು. ಆದ್ದರಿಂದ, 
ಕೈಗೊಂಡಿರುವ ಕಾಮಗಾರಿಗಳನ್ನು ಪರಿಸರಕ್ಕೆ ಧಕ್ಕೆಯಾಗದಂತೆ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


" 


ಅಮೃತ್‌ ಯೋಜನೆ ಮತ್ತು ಸ್ಮಾರ್ಟ್‌ 
ಸಿಟಿ ಯೋಜನೆಗಳಿಗೆ ಕೇಂದ್ರ ಮತ್ತು 
ರಾಜ್ಯ ಸರ್ಕಾರಗಳಿಂದ ಬಿಡುಗಡೆಯಾದ 
ಅನುದಾನ ಎಷ್ಟು; 


» 


ಇ) 


ಬಿಡುಗಡೆಂಯಾದ 
ಯೋಜನೆಗೆ 
ಎಷ್ಟು? (ವಿವರ ನೀಡುವುದು) 


ಅನುದಾನದಲ್ಲಿ 


ಏರ್ಚಾದ ಅನುದಾನ 


"ಅಮೃತ್‌' ಯೋಜನೆಗೆ "ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ | 

ಇದುವರೆಗೆ ಬಿಡುಗಡೆಯಾಗಿರುವ ' ಅನುದಾನದ ವಿವರ ಈ 

ಕೆಳಕಂಡಂತಿದೆ; ಹ 
(ರೂ. ಕೋಟಿಗಳಲ್ಲಿ) i 


ಕೇಂದ್ರ ರಾಜ್ಯ ಒಟ್ಟು 
1159.40 467.63 1627.03 


ಅಮೃತ್‌ ಯೋಜನೆಯಡಿ ಬಿಡುಗಡೆಯಾದ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಗಳ ಅನುದಾನ ರೂ.1627.03 ಕೋಟಿ 
ಮತ್ತು ನಗರ' ಸ್ಥಳೀಯ ಸಂಸ್ಥೆಯ ವಂತಿಕೆ ರೂ.422.06 
ಕೋಟಿ, ಒಟ್ಟು ರೂ.2049.09 ಕೋಟಿಗಳಲ್ಲಿ ನವೆಂಬರ್ನ್‌ 2018 
ರ ಅಂತ್ಯದ ವರೆಗೆ ಒಟ್ಟು ರೂ.147.02 ಕೋಟಿಗಳು 
ವೆಚ್ಚವಾಗಿದೆ. ವಿವಿಧ ವಲಯಗಳಲ್ಲಿ ವೆಚ್ಚ ಮಾಡಲಾದ 

ವಿವರಗಳು ಈ ಕೆಳಕಂಡಂತಿದೆ; 
(ರೂ. ಕೋಟಿಗಳಲ್ಲಿ) 


ಕ್ರ.ಸಂ | ವಲಯ ವೆಚ್ಚ 
1 ನೀರು ಸರಬರಾಜು 668.52 
2 ಎಳಚರಂಡಿ 74 
3 ಮಳೆ ನೀರು ಚರಂಡಿ 8.23 
5 [ನಗರ ಸಾರಣೆ 3೫ 
ಹರಾ ಮಾ ಉದ್ಯಾನವನ | 2058 
ಅಭಿವೃದ್ಧಿ P 
ಒಪ್ಪ 1487.02 
ಸ್ಮಾರ್ಟ್‌ ಸಿಟಿ ಯೋಜನೆಯಡಿ ಕೇಂದ್ರ ಹಾಗೂ ರಾಜ್ಯ 


ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಹಾಗೂ ವೆಚ್ಚದ 
ವಿವರಗಳು ಕೆಳಗಿನಂತಿವೆ; 


ರೂ. ಕೋಟಿಗಳಲ್ಲಿ 
ಬಿಡುಗಡೆಯಾದ ಮೊತ 
ಕ.ಸ. ನಗರಗಳು ಇ: ವೆಚ್ಚ 
ಳು ಕೇಂದ್ರ ರಾಜ್ಯ | ಒಟ್ಟು 
1 | ಬೆಳಗಾವಿ 196 200 396 17.18 
2 | ದಾವಣಗೆರೆ 196 200 396 23.88 
3 ಹುಬ್ಬಳ್ಳಿ-ಧಾರವಾಡ 111 109 220° 12.08 
4 | ಮಂಗಳೂರು 111 109 220 5.86 
5 ಶಿವಮೊಗ್ಗ 111 109 220 6.75 
6 | ತುಮಕೂರು INE 109 220 25.59 
7 | ಬೆಂಗಳೂರು 50 50 100 0 
ಒಟ್ಟು 886 886 1772 91.34 


ಸಂಖ್ಯೆ: ನಅಇ 275 ಸಿಎಸ್‌ಎಸ್‌ 2018 


oo Rua © 4 e 
LCQ 1323 ಎ 


Detaits of Allocation for the Cities under AMRUT.Scheme 
\ 4 (2015-16 to 2019-2020) 


Rs, in crore 


Dakshina.Kannada 


Mysore 
Raichur 


Haveri 


Status of Works under AMRUT 


Toul 
Allocated | Tota‘ No. 
Amount of Works 


Projects Awarded . Yet to be Tendered 


Under Tendering 


SN Frajsct 


Amount 


೭ TTT 
Sewerage 
417.01 7. » 


Transport 


S 
Green Space & 115.50 


